ಸದನದಲ್ಲಿ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಜನರಿಕ್‌ ಔಷಧಗಳ ವಿತರಣೆ ಬಗ್ಗೆ 
ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


141 (1210) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) 2019-20ನೇ ಸಾಲಿನ ಅಂತ್ಯದವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭಿಸಲಾಗಿರುವ ಜನರಿಕ್‌ ಔಷಧಗಳ 
ವಿತರಣೆಗೆ ಎಷ್ಟು ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ; (ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಆ) ತಾಲ್ಲೂಕು ಕೇಂದ್ರ ಆಸ್ಪತ್ರೆಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಜನರಿಕ್‌ ಔಷಧ 
ಮಳಿಗೆಗಳನ್ನು ತೆರೆಯಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; (ಪೂರ್ಣ ಮಾಯಿತಿ ನೀಡುವುದು) 


(ಇ) ಜನರಿಕ್‌ ಔಷಧ ಮಳಿಗೆಗಳಲ್ಲಿ ದೊರೆಯುತ್ತಿರುವ ಔಷಧಗಳು ಯಾವುವು; ಇವುಗಳ ಬೆಲೆಗಳ 
ವಿವರಗಳನ್ನು ಒದಗಿಸುವುದು ; 


(ಈ) ಜನರಿಕ್‌ ಔಷಧಿ ವಿತರಣೆಗೆ ವೈದ್ಯಕೀಯ ಮಳಿಗೆಗಳು/ಔಷಧಿ ಅಂಗಡಿಗಳು ತಮ್ಮ ಪಟ್ಟಭದ್ರ 
ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ಜನರಿಕ್‌ ಔಷಧಿ ವಿತರಣೆ ಮಾಡಲು ಬರದೇ ಇರುವುದರಿಂದ 
ಸರ್ಕಾರ ಜನರಿಕ್‌ ಔಷಧಿಗಳನ್ನು ಎಂ.ಎಸ್‌.ಐ.ಎಲ್‌. ಮತ್ತು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಮುಖೇನ 
ಆಯಾ ಜಿಲ್ಲೆಗಳಲ್ಲಿರುವ ನಿರುದ್ಯೋಗಿ ಯುವಕರ ಮುಖೇನ ಹಂಚಲು ರಾಜ್ಯ ಸರ್ಕಾರದ 
ಚಿ೦ತನೆಯಲ್ಲಿದೆಯೇ ; ಹಾಗಿದ್ದಲ್ಲಿ ಪೂರ್ಣ ಮಾಹಿತಿ ನೀಡುವುದು ? 


